ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1378 

ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
18-03-2020 

ಉಪಮುಖ್ಯಮಂತ್ರಿ 

ಲೋಕೋಪಯೋಗಿ ಮತ್ತು 

ಸಮಾಜ ಕಲ್ಯಾಣ ಇಲಾಖೆ 


ಕ್ರಮ 
ಹ್‌ ಪ್ರಶ್ನೆಗಳು ಉತ್ತರಗಳು 
ಅ) ಬೀದರ್‌ ಹುಮ್ನಾಬಾದ್‌'`ಹೆದ್ದಾರಿ ಬಂದಿದೆ. —] 


ರಸ್ತೆ ಹಾಳಾಗಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 
ಬಂದಿದ್ದರೆ, ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


ಆ) [ol ಅಭಿವೃದ್ಧಿಗೆ ಸರ್ಕಾರದಿಂದ 


ಅನುದಾನ ನೀಡಲಾಗಿದೆಯೇ; 
ನೀಡಲಾಗಿದ್ದರೆ ಎಷ್ಟು ಅನುದಾನ 


ನೀಡಲಾಗಿದೆ; ಕಾಮಗಾರಿಯನ್ನು 
ಯಾವಾಗ 
ಪ್ರಾರಂಭಿಸಲಾಗುವುದು? 


ರಾಷ್ಟ್ರೀಯ ಹೆದ್ದಾರಿ-50 ಕಿಮೀ.0.00 ರಿಂದ ಕಿ.ಮೀ.101.40 
ರವರೆಗೆ ಮಹಾರಾಷ್ಟ್ರ ಗಡಿಯಿಂದ-ಬೀದರ್‌ ಹುಮ್ನಾಬಾದ್‌ವರೆಗೆ ಹಾದು 
ಹೋಗುತ್ತಿದ್ದು (8.ಮೇ.54.37 ರಿಂದ ಕಿಮೀ. 101.40 ರವರೆಗೆ) ಒಟ್ಟು 
47.03 ಮೀ. ಉದ್ದವಿರುತ್ತದೆ. ಸದರಿ ರಸ್ತೆಯ ಮರು ನಿರ್ಮಾಣ 
ಅಗತ್ಯವಿದ್ದು, ಸದ್ಯಕ್ಕೆ ತಾತ್ಕಾಲಿಕ ನಿರ್ವಹಣೆ ಕೈಗೊಂಡು ವಾಹನ 
ಸಂಚಾರಕ್ಕೆ ಯೋಗ್ಗವನ್ನ್ಮಾಗಿ ಮಾಡಲಾಗಿದೆ. ಒಟ್ಟು 4. 03ಕ.ಮೀ ಉದ್ದದ 
ಈ ರಾಷ್ಟೀಯ ಹೆದ್ದಾರಿ ಮರು ನಿರ್ಮಾಣಕ್ಕೆ ರೂ.364. 60 ಕೋಟಿಗಳ 
ಅಂದಾಜು ಪಟ್ಟಿಯನ್ನು ತಯಾರಿಸಿ ಕೇಂದ್ರ ಸರ್ಕಾರಕ್ಕೆ ಅನುಮೋದನೆಗೆ 
ದಿನಾಂಕಃ16-12- 2019ರಂದು ಸಲ್ಪಿಸಲಾಗಿರುತ್ತದೆ. 

ರಾಷ್ಟ್ರೀಯ ಹೆದ್ದಾರಿ-50ರ "ಮರು" `ನಿರ್ಮಾಣಕ್ಕೆ ಕಂದ್ರೆ 
ಸರ್ಕಾರದಿಂದ ರೂ.344.78 ಕೋಟಿಗಳ ಅನುದಾನವನ್ನು 2019-20ರ 
ವಾರ್ಷಿಕ ಯೋಜನೆ (ಮೂಲ ಕಾಮಗಾರಿ) ಅಡಿಯಲ್ಲಿ ನೀಡಲಾಗಿದೆ. 
ಕೇಂದ್ರ ಸರ್ಕಾರದಿಂದ ಈ ಯೋಜನೆಗೆ ಆಡಳಿತಾತ್ಮಕ, ಆರ್ಥಿಕ ಮತ್ತು 
ತಾಂತ್ರಿಕ ಅನುಮೋದನೆ ಅಂತಿಮ ಹಂತದಲ್ಲಿರುತ್ತದೆ. ಅನುಮೋದನೆ 
ದೊರೆತ ನಂತರ ಚಾಲ್ತಿಯಲ್ಲಿರುವ ನಿಯಮಾನುಸಾರ ಕಾಮಗಾರಿಯನ್ನು 


ಕಡತ ಸಂಖ್ಯೆ ಲೋಇ 77 ಸಿಎನ್‌ಹೆಚ್‌ 2020 (ಇ) 


ಕೈಗೊಳ್ಳಲಾಗುವುದು. 
i 


ಉಪಮುಖ್ಯಮಂತ್ರಿ 
ಲೋಕೋಪಯೋಗಿ ಮತ್ತು 
ಸಮಾಜ ಕಲ್ಯಾಣ ಇಲಾಖೆ. 


Pt 
ks) 


